ಹಾಸ ಅಭಾ ಆ 


Funding: Tattva Heritage Foundation,Kolkata. Digitization: eGangotri. 


CE 


12 ' 
Qed gem Dag? ont ze ಡ್‌ 
ಬೃನಸಾದಿತ್ಯ ಪ್ರಚಾರಸಂಘ 
e EE ಗೆ.೦ಥಮಾಲಾ HH, ಪ್ಲ 
Ae ಅನಿತಗತ್ಯಾಚಾರ್ಯ ವಿರಚಿತ 
ತ] an 
ಸಾಮಾಯಿಕಪಾಠ 
(ಇಂಗ್ಲೀಷು ಕನ್ನಡ ಅನುನಾದದೊಡಸೆ) 
(ದ್ವಿತೀಯ ಮುದ್ರಣ) ` 
ಚ ಜಟ WP ಗ್ಗ 
SAMAYIEAPATHA 
ಸಂಪಾದಕ 
ಎಸ್‌. ಬಿ. ನಸಂಶರಾಜ್‌ 
“ರಾಗೆಡ್ವೇಷಗಳಿರೆಡನ್ನೂ ಬಟ್ಟು ಸಮಾಭಾವದಡಿಂದಿರುವುದೇ 
ನಿಶ್ಚಯವಾಗಿಯೂ ಸಾಮೊಯಿಕೆನೆಂದು ತಿಳಿ'' 
ಈ ರೀತಿ ಜಿನಭಗೆವಾನರು ಹೇಳಿದ್ದಾರೆ. 
2 ಯೋಗೀಂದುಡೇನ. 
ಪ್ರಕಾಶಕರು; 
ಶ್ರೀಮಶಿ ಲ್ಷ್ಮೀವೇನನ್ಮುನನರು 
[ಸುತ್ತೂರು ದಿನಂಗೆತ ಶಾಂತಮೂರ್ತಿಪಂಡಿತರ ಧರ್ಮಪತ್ನಿ) 
Ce at 
(ಮೈಸೊರು ಎಸ್‌. ಬೊನ್ಮುರೆನ ಪಂಡಿತೆರ ಸಹೋದರಿ) 


` ಮೈಸೂರು." Zb 52 
ಮ॥ ಶಕ ೨೬೧೩ ಬೆಲೆ0-2- 6 


Bhagavad Ramanuja National Research Institute, Melukote Collection. ` 


‘Funding: Tattva Heritage Foundation,Kolkata. Digitization: eGangotri: ` 


est 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


$ ನಸ 3 ಹ.ಚಾರಸಂಸ 
ಜೈನಸಾಹಿತ್ಯ ಪ್ರಚಾರಸಂಘ 
ಸನ್ಮತಿ ಗ್ರಂಥಮಾಲಾ ಶಿಷ್ಟ ೩ 
ಶ್ರೀ ಅಮಿತಗತ್ಯಾಚಾರ್ಯ ವಿರಚಿತ 


ಸಾಮಾಯಿಕಪಾಠ 


(ಇಂಗ್ಲೀಷು ಕನ್ನಡೆ ಅನುವಾದದೊಡನೆ) 
(ದ್ವಿ ತೀಯ ಮುದ್ರಣ) 


SAMAYIKAPATHA 


ಸಂಪಾದಕೆ 
"ಎಸ್‌. ಬಿ. ವಸೆಂತೆರಾಜ್‌ 
“ವಾಗೆಡ್ವೇಸಗಳೆರೆಡನ್ನೊ ಬಿಟ್ಟು ಸಮಾಭಾನದಿಂದಿರುವುದೇ 
ನಿಶ್ಚಯವಾಗಿಯೂ ಸಾಮಾಯಿಕನೆಂದು 39” 
ಈ ರೀತಿ ಜಿನಭಗೆವ:ನರು ಹೇಳಿದ್ದಾರೆ. ನ್ನ 
ಯೋಗೀಂದುದೇವ. | 
ಪ್ರಕಾಶಕರು ; 


ಶ್ರೀಮತಿ OF Beno Sado 
(ಸುತ್ತೂರು ದಿನಂಗತ ಶಾಂತಮೂರ್ತಿಪಂಡಿತರ ಧರ್ನುಪತ್ನಿ) 
(ಮೈಸೊರು ಎಸ್‌. ಬೊನ್ಮುರೆಸ ಪಂಡಿತರ ಸಹೋದರಿ) 
ಮೈಸೂರು. 
ಮಗ ಶಕ ೨೬೧೩ ಬೆಲೆ 0 2--6 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


50. Bhagavad Ramanuja National Research Institute, Melukote Solle: 


Funding: Tattva Heritage Foundation,Kolkata. Digitization: eGangotri. 


ನಮ್ಮ ಮಾತು 

ಈ ಸಾಮಾಯಿಕ ಪಾಠವನ್ನು ರಚಿಸಿರುವವರು ಆಚಾರ್ಯ 
ವರ್ಯರಾದ ಅಮಿತಗತಿಯವರು. ಈ ಸಾಮಾಯಿಕವನ್ನು 
ನಿಮರ್ಶಿಸುವುದರಿಂದ ಮನನಮಾಡುವುದರಿಂದ ಆಚಾರ್ಯರು 
ಆಧ್ಯಾತ್ಮನೇದಿಗಳೆಂಬುದಾಗಿ ಜಿ ನ್ನಾಗಿ ತಿಳಿಯುತ್ತದೆ. 
ಅಮಿತಗತ್ಯಾಚಾರ್ಯರು ಧರ್ಮಪರೀಕ್ಷೆ ಎಂಬ ಗ್ರಂಥವನ್ನೂ 
ರಚಿಸಿರುತ್ತಾರೆ. ಧರ್ಮಪರೀಕ್ಷೆಯನ್ನು ಶ್ರೀ ಪಂ. ಶಾಂತಿರಾಜ 
ಶಾಸ್ತ್ರಿಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿ ಪ್ರಕಟಸಿ 
ಉಪಕಾರೆಮಾಡಿರುತ್ತಾರೆ, ಈ ಸಾಮಾಯಿಕವು ಹಲವಾರು 
ವೇಳೆ ಪ್ರಕಟಿಸಲ್ಪಟ್ಟಿದ್ದರೂ ಮತ್ತೊಮ್ಮೆ ಸಂಘದ ಮುಖೇನ 
ಪ್ರಕಟಿಸಬೇಕೆಂಬುದಾಗಿ ಆಧುನಿಕ ರೀತಿಯಲ್ಲಿ ಇಂಗ್ಲೀಷು 
ಮತ್ತು ಕನ್ನಡ ಅನುವಾದಗಳೊಡನೆ ಮುದ್ರಿಸಲ್ಪಟ್ಟಿಜೆ: 


ಈ ಗ್ರಂಥದ ಸಂಪಾದಕತ್ವನನ್ನು ಸಂಘದ ಪ್ರತಿನಿಧಿ 
ಸದಸ್ಯರಾದ ಶ್ರೀರ್ಮಾ ಎಸ್‌. ಬಿ. ವಸಂತರಾಜ್‌, ಬಿ.ಎ. 
ರವರು ವಹಿಸಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಮಾಡಿರು 
ತ್ತಾರೆ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. | 


ಈ ಗ್ರಂಥವನ್ನು ಮೊದಲನೆಯ ಸಾರಿ ಪ್ರಕಟಿಸಲು | 
ವೈನಾಡಿನ ಅನಂತಕೃಷ್ಣ ಪುರದ ಶ್ರೀರ್ಮಾ ಧನ್ಯಕುಮಾರಯ್ಯ 
ನವರ ಧರ್ಮಪತ್ನಿ ಶ್ರೀಮತಿ ಸದ್ಮಾವತಮ್ಮನವರು ಸಹಾಯ 
ಮಾಡಿ ಮುದ್ರಣಮಾಡಿಸಿಕೊಟ್ಟಿದ್ದರು. ಆದರೆ ಗ್ರಂಥದ 
ಪ್ರತಿಗಳೆಲ್ಲಾ ಮುಗಿದುಹೋದುದರಿಂದ ಎರಡನೆಯ ಬಾರಿ | 
ಮುದ್ರಿಸಲು ಮೈಸೂರಲ್ಲಿರುವ, ಸುತ್ತೂರು ದಿವಂಗತ ಶಾಂತ 
ಮೂರ್ತಿ ಪಂಡಿತರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮಿ ಜಡೇವನ್ಮು | 
ನವರು (ಮೈಸೂರು ಎಸ್‌. ಜೊಮ್ಮರಸ ಪಂಡಿತಗ ಸಹೋದರ; 
ದ್ರವ್ಯಸಹಾಯಮಾಡಿರುತ್ತಾರೆ. ಪ್ರೀಸಮಾಜದವರಲ್ಲಿ ಗ್ರಂಥ 
ವನ್ನು ಪ್ರಕಟಿಸಿರುವವರ ಪೈಕಿ ಇವರು ಎರಡನೆಯವರು. | 
ಇವರ ಧಾರ್ಮಿಕಸೇವೆಗಾಗಿ ಸಂಫೆವು ಶ್ರೀ ಲಕ್ಷ್ಮೀದೇವನ್ಮು 
ನವರಿಗೆ ಚಿರರುಣಿಯಾಗಿದೆ. 


. ಲೇಖಕರಿಗೂ, ಪ್ರಕಾಶಕರಿಗೂ ಮತ್ತು ಸಕಾಲದಲ್ಲಿ ` 
ಮುದ್ರಿಸಿಕೊಟ್ಟಿ ಮಲ್ಲಿಕಾರ್ಜುನ ಪ್ರೆಸ್‌ ಮಾಲೀಕರಾದ ಮಗ | 
-ಎಂ. ಎಸ್‌. ಚನ್ನಪ್ಪ್ಸನವರಿಗೂ ನಮ್ಮ ಅಭಿನಂದನೆಗಳು. | 

ಮೈಸೂರು ಸಂಘದ ಪರವಾಗಿ, | 
15—4—51 Ga, A. ಪದ್ಮನಾಭಶರ್ಮ ` ` 

ಜೈನಸಾಹಿತ್ಯ ಪ್ರಚಾರಸಂಘೆ. | 


CC-0. Bhagavad Ramanuja National Research Institute, Melukote SES 


Funding: Tattva Heritage Foundation,Kolkata. Digitization: eGangotri. 


॥ ael 
ಆಚಾರ್ಯ See ಮಿತೆಗತಿವಿರಚಿತ 


ಸಾಮಾಯಿಕಹಾಠ 
et ಯುಬಿ 
Zären ಮೈತ್ರೀಂ ಗುಣಿಷು ಪ್ರಮೋದಂ, 
ne ಕೃ ಪಾಸ ol 


gee 
et 
at 

Le 

J & 
ro 


3 

ಮಮಾ ಜ್‌ ದಧಾತು ದೇವ ll (೧) 
O Lord 1 make my Self that I may always 

have love for all beings, pleasure in the company 

of learned (good) men, unstinted sympathy for 


those in pain, and tolerance towards thoSe perver- 
sely inclined. 


ಭಗವಂತನೆ | ನನ್ನ ಆತ್ಮನು ಸಮಸ್ತ ಜೀವಗಳಲ್ಲಿಯೂ 
ಮಿತ್ರಭಾವದಿಂದ ಕೂಡಿರುವಂತೆ, ಗುರುಜನರ ಗುಂಪಿನಲ್ಲಿ 
ಆನಂದದಿಂದಿರುವಂತೆ, ( ಗುಣವಂತರಲ್ಲಿ ಪ್ರೀತಿಯೀದಿರು: ) 
ದುಃಖಗಳಲ್ಲಿ ದಯೆಯನ್ನು ತೋರುವಂತೆ, ಧರ್ಮಪಥವನ್ನು 
ತೊರೆದು ಕುಮಾರ್ಗದಲ್ಲಿ ನಡೆಯುವ ದುಷ್ಟರಲ್ಲಿ ಸಹನೆಯಿಂ 
ದಿರುವಂತೆ ವ್ರತ ಧರಿಸಲಿ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation, Kolkata. Digitization: eGangotri. 


5 ಜೈನ ಸಾಹೀತ್ಯಪ್ರಚಾರಸಂಘೆ 


ಶರೀರತಃ ಕರ್ತುಮನಂಶಶಕ್ತಿಂ, 
ನಿಭಿನ್ನಮಾತ್ಮಾನಮಪಾಸ್ತಜೋಷಂ | 

ಜಿನೇಂದ್ರ ಕೋಶಾದಿನ DE NA o, 

ಶವ ಪ್ರಸಾದೇನ ಮಮಾಸ್ತು ಶಕ್ತಿಃ ॥ (3) 


May Thy grace enable me, Jinendra! to 
separate, like the sword-stick from its scabbard, 
the Self. which is faultless and possessed of infinite 


power from the body. 
ಚೆನೇಶ್ವರನೇ | ಕತ್ತಿಯ ಒರೆಯಿಂದ ಖಡ್ಗವನ್ನು 
ಬೇರ್ಷಡಿಸುನಂತೆ, ಅನಂತನೀರ್ಯವುಳ್ಳ ದೋಷರಹಿತನಾದ 


ಈ ನನ್ನ ಆತ್ಮನನ್ನು ನನ್ನ ಶರೀರದಿಂದ ಬೇರ್ಪಡಿಸಲು ನಿನ್ನ 
ಕೃಪೆಯಿಂದ ನನಗೆ ಶಕ್ತಿ ದೊರಕಲಿ. 


CC-0. Bhagavad Ramanuja National Research Institute, 11011016 Collection. 


| 


Funding: Tattva Heritage Foundation,Kolkata. Digitization: eGangotri. 


ಸಾಮಯಿಕಪಾಠ ೩ 


ದುಃಖೇ ಸುಖೇ ವೈರಿಣಿ ಬಂಧುವರ್ಗೇ, 

ಯೋಗೇ ವಿಯೋಗೇ ಭವನೇ ವನೇ ao | 
ನಿರಾಕೃತಾಕೀಷ ಮಮತ್ತ ಬುದ್ದೇ$ 

ಸಮಂ ಮನೋ ಮೇಸ್ತು ಸದಾಪಿ ನಾಥ (೨) 


© Lord! may my mind, after a complete 
destruction of all sense of attachment, be always 
at equilibrium, in pleasure and pain, among 


friends and foes, in gain and loss. at home and 


abroad. 


ಸರಮಾತ್ಮಕೆ | ಎಲ್ಲಾ ರಾಗಗಳನ್ನೂ ಮಮತ್ತ್ಪವನ್ನೂ 
ನಾಶಮಾಡಿದ ನನ್ನ ಚಿತ್ತವು ಸದಾ ಸಮತ್ತದಿಂದ ಕೂಡಿರಲಿ. 
(ನನ್ನ ಹೈದಯದಿಂದ ಮಮಕಾರವು ಸಂಪೂರ್ಣವಾಗಿ ದೂರ 
ಸರಿದುಹೋಗಲಿ.) ಸುಖ ದುಃಖದಲ್ಲಿ, ಶತ್ರು ಮಿತ್ರರಲ್ಲಿ 
ಲಾಭ ನಷ್ಟಗಳಲ್ಲಿ, ಮನೆ ವನದಲ್ಲಿ ನನ್ನ ಚಿತ್ತವು ಸದಾ 
ಸಮತ್ವದಿಂದ ಕೂಡಿರಲಿ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


೪ ಜೈನಸಾಹಿತ್ಯ ಪ್ರಚಾರಸಂಘ 


ಮುನೀಶ ! ಲೀನಾನಿನ ಕೀಲಿತಾವಿವ, 

ಸ್ಥಿರೌ ನಿಷಾತಾನಿನ ಬಿಂಬಿತಾನಿನ | 

ಪಾದೌ ಶ್ವದೀಯೌ ಮಮ ತಿನ್ಮತಾಂ ಸದ್ಯಾ 
ತಮೋಧುನಾನೌ ಹೃದಿ ದೀಪಕಾನಿವ H (೪) 


O Revered of all saints! may Thy feet ba 
ever enshrined in my heart and act as a light to 
remove all darkness and there be engraved and 
impressed, and fixed, and imaged, .and unified 
with it. 

ಮುನಿಗಣಶ್ರೀಷ್ಠನೆ ! ನಿನ್ನ ಚರಣಕಮಲಗಳು ಸದಾ 
ನನ್ನ ಹೃದಯಮಂಣದಿರದಲ್ಲಿ ಪ್ರತಿಸ್ಕಿತವಾಗಿರಲಿ. ಅವು 
ಅಜ್ಞಾನದ ಕತ್ತಲನ್ನು ಹೋಗಲಾಡಿಸುವ ಜ್ಯೋತಿಯಾಗಲಿ. 
ಪ್ರಭುವೆ ! ನಿನ್ನ ಪಾದಕಮಲಗಳು ನನ್ನ ಹೃದಯದಲ್ಲಿ ಭದ್ರ 
ವಾಗಿ ಜೇರೊರಲಿ, ಸ್ಥಿರರೂಷವಾಗಿ ನನ್ನ ಹೈದಯಠೊಳಗೆ 
ಲೀನವಾಗಲಿ, ಅವು ಅಲ್ಲಿ ಕೊರೆದು ಕುಳಿತುಕೊಳ್ಳಲ್ಲಿ ಅವು 
ನನ್ನ ಹೈದಯದೊಡನೆ ಬೆರತುಹೋಗಲಿ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೫ 


ಏಕೀಂದ್ರಿಯಾದ್ಯಾ ಯದಿ ದೇವ ದೇಹಿನಃ, 
ಪ್ರಮಾದತಃ ಸಂಚರತಾ ಇತಸ್ತತಃ | 

ಕ್ಷತಾ ವಿಭಿನ್ನಾ ಮಿಲಿತಾ ನಿಪೀಡಿತ್ತಾ, 

ತದಸ್ತು ಮಿಥ್ಯಾ ದುರನುಷ್ಕಿತಂ ತದಾ | (೫) 


O Lord! if I have, by carelessly moving 
hither and thither, destroyed, cut asunder- 
brought in (incompatible) connection, or other’ 
wise injured any organism possessed of one or 
more senses, may wrong-action of mine be 


annuled. 


ಪ್ರಭುವೆ! ಅಲ್ಲಿ ad ಎಚ್ಚರತಪ್ಪಿ ಚಲಿಸುತ್ತಿರುವಾಗ 
ಏಕೇಂದ್ರಿಯಾದಿ ಜೀವಿಗಳನ್ನು ನಾಶಮಾಡಿದ್ದಕ್ಕೆ, ಕತ್ತರಿಸಿದ್ದರೆ, 
ಅವುಗಳಿಗೆ ನೋವು ತಂದಿದ್ದರೆ, ಅನುಗಳನ್ನು ಒಂದುಕಡೆ 
ಕೂಡಿಹಾಕಿದ್ದರೆ ಅಂಥಾ ನನ್ನ ದುಷ್ಟಾಚರಣೆಯು ನಿರರ್ಥಕ 
ವಾಗಲಿ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


೬ ಜೈನಸಾಹಿತ್ಯ ಪ್ರ ಚಾರಸಂಘೆ 


ವಿಮುಕ್ತಿಮಾರ್ಗಪ್ರತಿಕೂಲವರ್ತಿನ್ಕಾ 

ಮಯಾ ಕಷಾಯಾಕ್ಷಶೇನ ದುರ್ಧಿಯಾ | 
ಚಾರಿತ್ರ DR, ರ್ಯದಕಾರಿ ಲೋಪನಂ, 

ತದಸ್ತು ಮಿಥ್ಯಾ ಮಮ ದುಷ್ಕೃತಂ ಪ್ರ Sal (೬) 


Moving away from the path of salvation, if I, 
over-powered by passions and senses, have, owing 
to perversity, omitted to observe the rules of 
purity of conduct, may such errors of mine, O 
Master | be set at naught, 

ಪಂಚೇಂದ್ರಿಯಗಳು ಮತ್ತು ನಾಲ್ಕು ಕಷಾಯಗಳಿಂದ 
ಮತ್ತನಾಗಿ, ಶುದ್ಧ ಚಾರಿತ್ರವನ್ನು ಅನುಸರಿಸದ, ಮುಕ್ತಿ ಮಾರ್ಗ ` 
ದಿಂದ ವ್ಯತಿರಿಕ್ತರಸ್ತೆಯಲ್ಲಿ ನಾನು ಹೋಗಿದ್ದರೆ ಅಂಥ ನನ್ನ 
DIN, YZY ಪ್ರಭುವೆ | ಮಿಫ್ಯೆಯಾಗಲಿ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೭ 


ವಿನಿಂದನಾಲೋಚನಗರ್ಹಣೈರಹೆಂ, 
ಮನೋವಚಃಕಾಯಕಷಾಯನಿರ್ಮಿಶಂ | 

ನಿಹಮ್ಮಿ ಪಾಪಂ ಭವದುಃಖಕಾರಣಂ, 

ಭಿನಗ್ವಿಷಂ ಮಂತ್ರಗುಣೈರಿವಾಖಿಲಂ ॥ (೭) 


1 destroy sin, from which all ills in the cos- 
mos proceed, whether committed through mind - 
or word, or body. or passion, by self-analysis, self 
censure, and repentance, jnst as a doctor comple. 
tely removes all effects of poison by the force of 
incantaions. 


* ನಾಲ್ಕು ಕಷಾಯಗಳು ಮತ್ತು ಮೂರು ಯೋಗಗಳಿಂದ 
ಈ ಸಂಸಾರದುಃಖಕ್ಕೆ ಕಾರಣವಾದ ಪಾಸವು ಜನಿಸುತ್ತದೆ. 
ವೈದ್ಯನು ಮಂತ್ರಾದಿಗಳ ಶಕ್ತಿಯಿಂದ ನಿಷದ ಪರಿಣಾಮವನ್ನು 
ನಾಶಮಾಡುವಂತೆ ಜಿನನೆ! ಈ ಪಾಪನನ್ನು ಆಲೋಚನೆ, 
ಸ್ವನಿಂದೆ ಮತ್ತು ಪಶ್ಚಾತ್ತಾಸಗಳಿಂದ ನಾಶಮಾಡುತ್ತೇನೆ. 

K ಕ್ರೋಧ ಮಾನ ಮಾಯಾ ಮತ್ತು ಲೋಭ ಈ ಕಷಾಯೆಗಳು. 
ಮನ, ವಚನ, ಕಾಯ ಇವು ಮೂರುಗುಪ್ತಿಗಳು. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation, Kolkata. Digitization: eGangotri. 
೮ ಜೈನಸಾಹಿತ್ಯ ಪ್ರಚಾರಸಂಘ 


ಅತಿಕ್ರಮಂ ಯದ್ವಿಮತೇರ್ವ್ಯತಿಕ್ರಮಂ, 
ಜಿನಾತಿಚಾರಂ ಸುಚರಿತ್ರಕರ್ಮಣಃ | 
ವ್ಯಧಾದನಾಚಾರಮಸಿ ಪ್ರ ಪ್ರಮಾದತಃ, 

ಪ್ರತಿಕ್ರಮಂ ತಸ್ಯ ಕರೋಮಿ ಶ್ರದ್ಧಯೇ ॥ (ಳ್ಳ 


© ) World. victor! 1 purify myself by per- 
: forming expurgation for all foolish deviations 
from rectitude due to indifference whether it be 
Atikrama, Vyatikrama, Atichara and Anachara. 
ಅರಹಂತನೆ | ಸಚ್ಚಾ ರಿತ ತ್ರವನ್ನು ಅನುಸರಿಸದೆ ಅಜಾ 28 
WB, ಪ್ರಮಾದದಿಂದ ವ್ರತದ ಪ್ರತಿಕ್ರಮಗಳಾದ ಅತಿಕ್ರ 5 
ವೃತಿಕ್ರಮ, ಅತೀಚಾರ ಮತ್ತು ಅನಾಚಾರಗಳನ್ನು ಮಾಡಿ 
Bes. ಈ ಕರ್ಮಗಳ ಕೊಳೆಯನ್ನು ತೊಳೆಯಲು ಪಶಾ 
ತ್ತಾ 2, ಸವನ್ನು ಮಾಡುತ್ತೆ ತ್ತೇನೆ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೯ 


ಕ್ಷತಿಂ ಮನಃಶುದ್ಧಿ ವಿಧೇರತಿಕ್ರಮಂ, 
ವ್ಯತಿಕ್ರಮಂ ತೀಲವ್ರತೇರ್ವಿಲಂಘೆನಂ | 
ಪ್ರಭೋತತಿಚಾರಂ ವಿಷಯೇಷು ವರ್ಶನಂ, 
ವದಂತ್ಯನಾಚಾರಮಿಹಾತಿಸಕ್ತತಾಂ | 


Atikarma 18 the defiling of the pure condition 
of mind, and Vyatikrama is transgresssion of pure 
mental action, Atichara, O Lord! is indulgence 
in sensual desires, and Anachara is defined as 


excessive attachment (to them). 


ಮನದ ಪರಿಶುದ್ಧ ತೆಯನ್ನು ನಷ್ಟಮಾಡುವುದಕ್ಕೆ ಅತಿ 
ಕ್ರಮವೆಂದೂ, ಶೀಲಾಚಾರಗಳನ್ನು ಉಲ್ಲಂಘೆನೆಮಾಡುವುದಕ್ಕೆ 
ವ್ಯತಿಕ್ರಮನೆಂದೂ, ಪ್ರಭುವೆ! ಇದ್ರಿಯಪ್ರವೃತ್ತಿಯಲ್ಲಿ ಮಗ್ನ : 
ವಾಗಿರುವುದಕ್ಕೆ ಅತೀಚಾರವೆಂದೂ ಮತ್ತು ಇವುಗಳಲ್ಲಿ ಅತಿ 
ಶಯರಾಗಗಳನ್ನು ಇಟ್ಟುಕೊಳ್ಳುವುದಕ್ಕೆ ಆನಾಚಾರವೆಂದೂ 


ಹೇಳುತ್ತಾರೆ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


no . ಜೈನಸಾಹಿತ್ಯ ಪ್ರ ಚಾರಸಂಘ 


ಯದರ್ಥಮಾತ್ರಾ ಸದವಾಕ್ಯಹೀನಂ, 

ಮಯಾ ಪ್ರಮಾದಾದ್ಯದಿ ಕಿಂಚನೋಕ್ತಂ | 

ತನ್ಮೇ gros, ವಿದಧಾತು ದೇವಿ 

ಸರಸ್ವತೀ ! ಕೇನಲಜೋಥಲಬ್ಧಿಂ ll (೧೦) 


 O Goddess Saraswati! pray excuse me if 
through inattention, | have uttered anything want- 
ing in meaning, spelling, word, or sense, and grant 


me the boon of knowledge absolute. 


ಅಜ್ಞಾನದಿಂದಾಗಲೀ, ಅಜಾಗರೂಕತಯಿಂದಾಗಲೀ, 
ನಾನು ಅರ್ಥ ಮಾತ್ರೆ ಪದ ಗಣ ವಾಕ್ಯ ಮತ್ತು ಭಾವಗಳನ್ನು 
ತಪ್ಪು ಹೇಳಿದ್ದರೆ 33,69 ವಾಗ್ದೇನಿಯು ಕ್ಷಮೆಯನ್ನು 
ತೋರಲಿ. ನನ್ನ ಹೈದಯದಲ್ಲಿ, ಕೇವಲ ಜ್ಞಾನವು ತುಂಬಿ 
ಹರಿಯುವಂತೆ ವೀಣಾಪಾಣಿಯು ನರದ ಅನುಗ್ರಹವನ್ನು 
ದಯಪಾಲಿಸಲಿ. 


- 


20-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 
ಸಾಮಾಯಿಕಪಾಠ ೧೧ 


ಬೋಧಿಃ ಸಮಾಧಿಃ ಪರಿಣಾಮಶುದ್ಧಿಃ, . 
ಸ್ಟಾತ್ಮೋಷಲಜ್ಜಿ  ಶಿವಸೌಖ್ಯಸಿದ್ಧಿ; | 
ಚಿಂತಾಮಣಿಂ ಚಿಂತಿಶವಸ್ತುದಾನೇ, 

ತ್ಹಾಂ ವಂದ್ಯಮಾನಸ್ಯ ಮಮಾಸ್ತು Se | (೧೧) 


O Goddess, thou art like the ‘jewel Chinta- 
mani in granting all desired objects. May I, by 
worshiping thee obtain wisdom, control of . mind, 
purity of thought, realization of my own Self, and 


perfect happiness ever-lasting. 


ದೇವಿಯೇ ! ನೀನು ಎಲ್ಲಾ ವರಡಾನಗಳನ್ನೂ ದಯಪಾಲಿ 
ಸುವ ದಾನಚಿಂತಾಮಣಿಯಹುದು. ನಿನ್ನನ್ನು ಭಕ್ತಿಯಿಂದ 
ಪೂಜಿಸುವುದರಿಂದ ಸಂಯಮವೂ, ಸಮಾಧಿಯೂ ಪರಿಣಾಮ 
ಶುದ್ಧಿ ಯೂ ಆತ್ಮನ ನಿಜಸ್ವರೂಪದ ಪ್ರಾಪ್ತಿಯೂ,ಶಿನಸುಖವೂ 
ಪ್ರಾಪ್ತವಾಗಲಿ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
el 
೧೨ ಜೈನಸಾಹಿತ್ಯ ಪ್ರಚಾರಸಂಘೆ 


ಯಃ ಸ್ಮರ್ಯತೇ ಸರ್ವಮುನೀಂದ್ರವ್ಳ ೈಂದ್ಯೈ ಕ್ಕ 

ಯಃ ಸ್ತೂಯತೇ ಸರ್ವನರಾಮರೇಂದ್ರೈಃ | 

ಯೋ ಗೀಯತೇ ವೇದ ಪುರಾಣಶಾಸ್ತ್ರೈಃ, 

ಸ ದೇವದೇವೋ ಹೃದಯೇ ಮಮಾಸ್ತಾಂ ॥ (೧೨) 


May that Lord of Lords be enshrined in; my 
heart, who is an object of contemplatioa for ಜಃ 
of ascetic saints, to whom all monarchs and arch- 
angels sing hallelujahs and who is praised in 


Vedas, Puranas aud Shastras. 


ಯಾರನ್ನು ಮುನಿಗುಣವೃ Gët en ಸದಾ ಧ್ಯಾನಿಸುತ್ತ 
ನೆಯೋ, ಯಾರ ನಾಮವನ್ನು Eeer ಪಾಡು 
ತ್ತಾರೆಯೋ, ಯಾರನ್ನು ವೇನಶಾಸ ಸ್ರ್ರಪ್ರರಾಣಗಳು ಹೊಗಳು 
ತ್ರನೆಯೋ ಅಂಥಾ ದೇವಾದಿಜೇವನು ನನ್ನ ಹೈದಯದಲ್ಲಿ 
ಪ್ರತಿಷಿ a ತನಾಗಲಿ, 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೧೩ 


ಯೋ ದರ್ಶನಜ್ಞಾನಸುಖಸ್ವಭಾನಕಿ 

ಸಮಸ್ತ ಸಂಸಾರ ವಿಕಾರಬಾಹ್ಯಃ | 

ಸಮಾಧಿಗಮ್ಯಃ ಪರಮಾತ, ಸಂಭ್ಯಃ 3, 
ಸ:ದೇವದೇವೋ ಹೃದಯೇ ಮಮಾಸ್ತಾಂ | (೧೩) 


May that Lord of Lords be enshrined in my 
heart, whose nature, is knowledge, wisdom, and 
happiness, is free from all imperfections pervading 
the world, who is accessible in contemplation, and 


who is called the highest Self. 


ಯಾರ ಸ್ವಭಾವವು ದರ್ಶನಜ್ಞಾನಸುಖವೋ. ಯಾರು 
ವಿಕಾರಪೂರ್ಣವಾದ ಈ ಭವಸಂಸಾರಸಾಗರವನ್ನು ಈಸಿ j 
ಹೆ ಹೋಗಿದ್ದಾ ನೋ, ಯಾರ ದರ್ಶನವನ್ನು ಧ್ಯಾನದಿಂದ ಸಡೆಯ ( 
Seen ಯಾರನ್ನು ಪರಮಾತ್ಮನೆಂದು ಕರೆಯುತ್ತಾ ಕೆಯೋ 
ಅಂಥಾ ದೇವಾಧಿದೇವನು ನನ್ನ ಹೈದಯದಲ್ಲಿ ನೆಲಸಲಿ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
೧೪ ಜೈನಸಾಹಿತ್ಯ ಪ್ರಚಾರಸಂಘೆ 


ನಿಷೂದತೇ ಯೋ ಭವದುಃಖಜಾಲಂ, - 

ನಿರೀಕ್ಷತೇ ಯೋ ಜಗವಂತರಾಲಂ |. 
ಯೋಂಂತರ್ಗತೋ ಯೋಗಿನಿರೀಕ್ಷಣೀಯಃ, 
ಸದೇವದೇವೋ ಹೃದಯೇ. ಮಮಾಸ್ತಾಂ || (೧೪) 


May that Lord of Lords be enshfined in my 
heart, who destroys the trammels of the world 
who sees all that is inner-most in universe, who, 
can be realised by the inner-self and’ who is seen 


by devotees. 


ಯಾರು ದುಃಖಮಯವನಾದ ಈ ಭನಸಂಸಾರದ ಬಲೆ 

ಯನ್ನು ಕತ್ತೆರಿಸಬಲ್ಲನೋ ಯಾರು ಜಗದಂತರಾಳವನ್ನು 

 ನೋಡಬಲ್ಲನೋ ಯಾರನ್ನು ಯೋಗಿಗಳು ಕಾಣಬಲ್ಲರೋ, 

. ಯಾರನ್ನು ಅಂತರಾತ್ಮನು ಸೇರಬಿಲ್ಲನೋ wow ಜಿನೇಂದ್ರ 
ದೇವನು ನನ್ನ ಹೃದಯ ಪುರದ ಒಡೆಯನಾಗಲಿ.  ' 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಸಾಠ ೧೫ 


ವಿಮುಕ್ತಿಮಾರ್ಗಪ್ರತಿಪಾದಕೋ ಯೋ, 
ಯೋ ಜನ್ಮಮೃತ್ಯುನ್ಯಸನಾದ್ವ zèt: | 
ತ್ರಿರೋಕಲೋಕೀ ನಿಕಲೋಂಕಲಂಕಸ್ಯಿ 

' ಪ ಜೀವಡೇವೋ ಹೈದಯೇ ಮಮಾಸ್ತಾಂ ॥ (೧೫) 


May that Lord of Lords be enshrined in my 
heart; who has exhibited the path o! salvation, who 
has passed beyond Birth and Death (which 
proceed sin); who sees the worlds, and is body-less 


and fuult-less. 


ಯಾರು ಮುಕ್ತಿಮಾರ್ಗವನ್ನು ತೋರಿಸಿದ್ದಾನೆಯೋ, 
ಯಾರು ಕರ್ಮದ ಉಗಮಸ್ಸಾ ನನಾದ ಜನನಮರಣದ. ವಿಷ 
ವ್ಯೂಹದಿಂದ ಪಾರಾಗಿಹೋಗಿದ್ದಾನೆಯೋ, ಯಾರು ಅಶರೀ 
ರಿಯೋ, ಯಾರು ತ್ರೈಲೋಕ್ಯದರ್ಶಿಯೋ, ಯಾರು Vw, Yo 
ಕನೋ ಅಂಥಾ ಜೀವಾದಿಡೇನನು ಎನ್ನೊಡಲ ಅಧಿಪತಿ 
ಯಾಗಲಿ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
೧೬ ಜೈನಸಾಹಿತ್ಯ ಪ್ರಜಾರಸಂಘೆ 


ಕ್ರೋಢೀಕೃತಾಶೇಷಶರೀರವರ್ಗಾಕಿ 

ರಾಗಾದಯೋ ಯಸ್ಯ ನ ಸಂತಿ ದೋಷಾಃ | 
ನಿರೀಂದ್ರಿಯೋ ಜ್ಞಾನಮುಯೋತನಪಾಯಿ 

ಸ ದೇವದೇವೋ ಹೃದಯೇ ಮಮಾಸ್ತಾಂ (೧೬) 


May that Lord of Lords be enshrined in my 
heart, wh» is free from all ‘passionlike defects, 
which have encompassed all embodicd-beings, who 
is wisdom personified, and is above all senses, and 


Eternal, 


ಯಾರು ಸಮಸ್ತೃಶರೀರಜೀವಿಗಳನ್ನೂ ಸುತ್ತುವರಿದಿರುವ 
ರಾಗಾದಿನಿಭಾವಗಳ ವ್ಯೂಹದಿಂದ ಮುಕ್ತನಾಗಿದ್ದಾನೆಯೋ, : 
ಯಾರು ಜ್ಞ್ಞಾನಮುಯನೋ, ಯಾರು ಅತೀಂದ್ರಿಯನ್ಕೊ 
ಯಾರು ಅಪಾಯರಹಿತನೊ, ಯಾರು ನಿತ್ಯನೋ ಅಂಥಾ 
ದೇವಾದಿದೇನನು ನನ್ನ ಹೃದಯದಲ್ಲಿ ಸ್ಥಾ ಫಿತವಾಗಲಿ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೧೭ 


ಯೋ ವ್ಯಾಸಕೋ ವಿಶ್ವಜನೀನವೃತ್ತೇಃ, 

ಸಿದ್ಧೋ ನಿಬುದ್ಧೋ ಧುತಕರ್ಮಬಂಧಃ | 
ಧ್ಯಾತೋ ಧುನೀಶೇ ಸಕಲಂ ವಿಕಾರಂ, 
ಸ.ಜೀವದೇನೋ ಹೃದಯೇ ಮಮಾಸ್ತಾಂ | (೧೭) 


May that Lord of Lords be enshrined in my 
heart, who being the source of universal good, 
is all ‘pervading, is’ perfect, is all knowing, has 
‘destroyed all bonds of karma (action) and by con- | 
templating upon whom all evil is annipilatnd. 

ಯಾರ ಜ್ಞಾನವು ವಿಶ್ವದ ಸಮಸ್ತ ನಸ್ತುಗಳಲ್ಲಿಯೂ 
ವ್ಯಾಪ್ತವಾಗಿದೆಯೋ, ಯಾರು ಕರ್ಮರಹಿತನಾಗಿದ್ದಾನೆಯೋ, 
ಯಾರು 'ಶುದ್ಧ ಬದ್ಧ ಸಿದ್ಧ ಪದನಿಯನ್ನು ಪದೆದಿದ್ದಾನೆಯೋ, 
ಯಾರನ್ನು ಧ್ಯಾನಿಸುವುದರಿಂದ ಸಕಲ ಪಾಪಗಳೂ ನಾಶ 
'ವಾಗುತ್ತದೆಯೋ, ಅಂಥಾ ದೇವಾದಿದೇವನು ನನ್ನ ಬಡ 
ಒಡಲೊಳಗಿರಲಿ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಬಲ್‌ ಜೈನಸಾಹಿತ್ಯ ಪ್ರಚಾರಸಂಘೆ 


ನ ಸ್ಪೃಶ್ಯತೇ ಕರ್ಮಕಲಂಕದೋಷ್ಟೈಃ | 

ಯೋ ಧ್ವಾಂತಸಂಘೈರಿವ ತಿಗ್ಮರಶ್ಮಿಃ | 

ಫಿರೆಂಜನಂ ನಿತ್ಯಮನೇಕಮೇಕಂ, 

Bo ದೇವ ಮಾಪ್ತಂ ಶರಣಂ ಪ್ರಸದ್ಯೇ ll (೧೮) 


I seek shelter in that Supreme Lord who 
cannot be touched by the contamination of Karmic 
jilth just as volumes of darkness eannot effect the 
strong-rayed sun and who is stainless, eternal, 


one and many. 


ಯಾವ ರೀತಿ ಎಂತಹ ಕಗ್ಗತ್ತಲೆಯೂ ಸೂರ್ಯನ ಕಿರಣ 
ಗಳ ಪ್ರಕಾಶವನ್ನು ತಡೆಯಲಾಗುವುದಿಲ್ಲವೋ ಅದೇ ರೀತಿ 
ದೇವನೆ! ನಿತ್ಯನೂ ನಿರಂಜನನೂ ಏಕನೂ ಅನೇಕನೂ ಆದ 
ನಿನ್ನನ್ನು ಯಾವ ಕರ್ಮದ ಕಲಂಕವೂ ( ಕೊಳೆಯೂ 
ದೋಷವೂ) ಮುಟ್ಟ ಲಾರದು. ಅಂಥಾ ಎನ್ನ ಪ್ರಭುವೆ! 
ನಿನ್ನಲ್ಲಿ ನಾನು ಆಶ್ರಯವನ್ನು ಪಡೆಯುತ್ತೇನೆ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೧೯ 


ನಿಭಾಸತೇ ಯತ್ರ ಮರೀಚಿಮಾಲ್ಕಿ 

ನ ವಿದ್ಯಮಾನೇ ಭುವನಾವಭಾಸೀ ] 

ಸ್ವಾತ್ಮಸ್ಥಿತಂ ಬೋಧಮಯಸಪ್ರಕಾಶಂ, 

ತಂ ದೇವಮಾಪ್ತಂ ಶರಣಂ ಪ್ರಪದ್ಯೇ ॥ (೧೯) 


I seek shelter in that Snpreme Lord, who 
centred in his own self, diffuses the light of 
wisdom, and illumines the univers in a manner that 


sun cannot. 


ಯಾರು ತನ್ನೊಳಗೇ ಜ್ಞಾನವನ್ನು ಕೇಂದ್ರಿ (ಕರಿಸಿ 
ದ್ಹಾನೆಯೋ, ಯಾಜ! ತನ್ನ ಜಾ ್ಲಾನಜ್ಯೋತಿಯನ್ನು ಎಲ್ಲ 
ಕಡೆಯೂ ಬೆಳಗಿಸುತ್ತಾ a gaer 'ಥಾರ ಜ್ಞಾನದ ಬೆಳಕು 
ನಿತ್ಯಸೂರ್ಯನಿಗಿಂತ ಮಿಗಿಲಾಗಿ ಥಳಥಳಿಸುತ್ತದೆಯೋ, 
ಅಂಥಾ ಜಿನನ ಚರಣಗಳ ಶರಣುಹೋಗುತ್ತೇನೆ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
20 ಜೈನಸಾಹಿತ್ಯ ಪ್ರಚಾರಸಂಘೆ 


ವಿಲೋಕ್ಯಮಾನೇ ಸತಿ ಯತ್ರ ವಿಶ್ವಂ, 
ನಿಲೋಕ್ಯತೇ ಸ್ಪಷ್ಟನಿದಂ ವಿವಿಕ್ತಂ | 
ಶುದ್ಧಂ ಶಿವಂ ಶಾಂತಮನಾದ್ಯನಂತಂ, 
ತಂ ದೇವಮಾಪ್ತಂ ಶರಣಂ ಪ್ರಪದ್ಯೇ (Loo 


I seek shelter in. that Supreme Lord, having 
seen whom all universe becomes clearly and 
distinctly visible and sepdrate, who is pure, Blissful 
and All-tranguillity, is without a beginning and 

| withoat an end, 


ಯಾವ ದೇವನನ್ನು ನೋಡಿದರೆ ಸಮಸ್ತ 'ರಲೋಕಗಳ 
ಪದಾರ್ಥನೆಲ್ಲವೂ ಸ್ಪಷ್ಟವಾಗಿ ಜೇರೆಬೇಕಿಯಾಗಿ ಕಾಣುತ್ತ 
Sg, ಯಾವ ದೇನನು ಶುದ ನೋ, ಆನಂದನೋ, ಆದಿ 
ಅಂತ್ಯಗಳಿಲ್ಲದ aden we 

ಗಳಿಲ್ಲ JOR, ಅಂಥಾ ಪರಮಾತ್ಮನ ' ಪಾದ್ಯ 
ಕಮಲಗಳನ್ನ ಲ್ಲದೆ ಮತ್ತಾವುದನ್ನು ಆಶ್ರಯಿಸಲಿ? 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಯೇನ ಕ್ಷತಾ ಮನ್ಮಥಮಾನಮೂರ್ಛಾ, 
ನಿಷಾದನಿದ್ರಾಭಯಶೋಕಚಿಂತಾ | 
ಕ್ಷಮಾನಲೇನೇವ ತರುಪ್ರಸಂಚ 

ಸ್ತಂ ದೇವಮಾಪ್ತಂ ಶರಣಂ ಪ್ರಪದ್ಯೇ ॥ (೨೧) 


I seek shelter in that Supreme Lord. who has 
annihilated desire, pride, delusion, anguish, sleep, 
foar, sorrow, anxiety, Just as a jungle is burned up 


by the wild fire. 


ಯಾನರೀತಿ ಅರಣ್ಯವು ಭಯಂಕರ ಬೆಂಕಿಯಿಂದ ಸುಟ್ಟು 
ಭಸ್ಮವಾಗುತ್ತದೆಯೋ ಅಜೇರೀತ್ಶಿಕ್ರೋಧ, ಮಾನ, ಮಾಯಾ, 
ಲೋಭ, ಭಯ್ಯ ನಿದ್ರೆ, ನಿಷಾದ್ಯ ಶೋಕ, ಪರಿಗ್ರಹ ಮತ್ತು 
ಚಿಂತೆಗಳನ್ನು ದೇವನು ` ನಾಶಮಾಡಿದ್ದಾನೆ. ಈ ರಾಗ 
ಜ್ವೇಷಗಳನ್ನು ಜಯಿಸಿದ ಜಯ ಜಿನೇಂದ್ರನ ಶರಣು 
ಹೋಗುತ್ತೇನೆ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ನಂ ಸಂಸ್ತಕೋಶ್ಮಾ ನ SCH ೦ನ ಮೇದಿನೀ, 
ನಿಧಾನತೋ ನೋ ಫಲಕೋ ವಿನಿರ್ಮಿತಂ | 
ಯತೋ ನಿರಸ್ತಾಕ್ಷಕಸಾಯನಿದ್ವಿಸಕಿ 

ಸುಧೀಭಿರಾತೆ ವ ಸುನಿರ್ಮಲೋ ಮತಃ | (೨೨) 


Neither a cushion of grass, nor wooden plank, 
neither a slab of stone, nor piece of ground, has 
been prescribed for purposes of meditation- That 
Atma itself which has subdued its foe-passions and 


sense desires has by wise men been said to be the 
pure seat. 


ದರ್ಭೆಯ ಹುಲ್ಲಿನ ಶುಭಾಸನವನ್ನಾ ಗಲೀ, ಮರದ ಮಣೆ 
ಯನ್ನಾ ಗಲೀ ಶಿಲೆಯ ನೀಠವನ್ನಾ noe, ಭೂಮಿಯ ಭಾಗ 
ವನ್ನಾ ಗಲೀ ಧ್ಯಾನಮಾಡಲು ನಿಗದಿಮಾಡಿಲ್ಲ. ಯಾರು ತನ್ನ 
ಶತ್ರು? ಗಳಾದ ಕಷಾಯ, ರಾಗ ಮತ್ತು ಇಂದ್ರಿಯಗಳನ್ನು 
ಜಯಿಸಿದ್ದಾ ನ ನೆಯೋ ಅಂಥ ನಿರ್ಮಲಾತ್ಮನೇ ಶುದ್ಧಾಸ ಸನನೆಂದು 
ag ಜೀವನೆ! ಜಾ PISALA ಹೇಳಿದ್ದಾರೆ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೨೩ 


ನ ಸಂಸ್ಕರೋ ಭದ್ರ ಸಮಾಧಿಸಾಧನಂ, 

ನ ಲೋಕಪೂಜಾ ನ ಚ ಸಂಘೆಮೇಲನಂ | 
ಯತಸ್ತತೋಂಧ್ಯಾತ್ಮರತೋ ಭವಾನಿಶಂ 
ವಿಮುಚ್ಯ ಸರ್ವಾಮಪಿ ಬಾಹ್ಯವಾಸನಾಂ Il (೨೩) 


No seat, my good friend, is necessarily essen- 
tial for attaining communion, and neither world - 
homage, nor group-meetings are required. Re- 
Inounce all desire for the external, and be incessant 
ly absorbed in Thy own Self, in every possible 


way. 


ag, ಮಿತ್ರನೆ! ಧ್ಯಾನಮಾಡುವುದಕ್ಕಾಗಲಿ, ಭಗವಂತ 
ನನ್ನು ಕೂಡುವುದಕ್ಕಾಗಲಿ ಯಾವ ಆಸನವೂ ಲೋಕದ 
ಪೂಜೆಯೂ ಸಂಘೆದ ಸಭೆಯೂ ಅವಶ್ಯಕವಿಲ್ಲ. ಆದ್ದರಿಂದ 
ಓ wend! ಬಾಹ್ಯವಾಸನೆಗಳನ್ನೈಲ್ಲಾ ಸಂಪೂರ್ಣವಾಗಿ 
ತೊರೆದು ಪ್ರತಿ ನಿಮಿಷವೂ ಪ್ರತಿ ರೀತಿಯಲ್ಲಿಯೂ ಆತ್ಮ 
ಧ್ಯಾನದಲ್ಲಿ QOS Word. 


CC-0. Bhagavad Ramanuja National Research Institute, Melukote Collection. 


| Funding: Tattva Heritage Foundation,Kolkata. Digitization: eGangotri. 
೨೪ ಜೈನಸಾಹಿತ್ಯ ಪ್ರಜಾರಸಂಘೆ 


ನ ಸಂತಿ ಬಾಹ್ಯಾ ಮನು ಕೇಚನಾರ್ಥಾ, 
ಭವಾಮಿ ತೇಷಾಂ ನ ಕದಾಚನಾಹಂ | 


“ No external objects are mine. May 1 never 
be theirs,” Determine this and break connectioa 


with the external, and O good friend! if thou 
wishest to secure Deliverence. be always centred 
in Thy-Self, 


«« ಬಾಹ್ಯ ವಸ್ತುಗಳು ಹೇಗೆ ನನಗೆ ಸೇರಿದುವಲ್ಲವೋ 
ಅದೇರೀತಿ ನಾನೂ ಬಾಹ್ಯವಸ್ತುಗಳಿಗೆ ಸೇರಿದವನಲ್ಲ.'' 
ಈ ರೀತಿ ತಿಳಿದು ಓ ಜೀವನೆ! ಬಾಹ್ಯ ಪದಾರ್ಥಗಳನ್ನು 
ತೊರೆ. ನಿನಗೆ ಸಿದ್ಧ ಸದವಿ ಬೇಕಿದ್ದರೆ, ನೀನು ಮೊತ್ತವನ್ನು — 
ಬಯಸುವೆಯಾದರೆ ಸದಾ ನಿನ್ನಾತ್ಮಚಿಂತೆಯಲ್ಲಿ ಮಗ್ನ ನಾಗಿದು | 
ಈ ಭವಕೂಪದಿಂದ ಪಾರಾಗಬೇಕಾದಕೆ ಎಲ್ಫೆ ಆತ್ಮನೆ! ನಿನಗೆ | 
ಇದೊಂದೇ ಮಾರ್ಗವೆಂದು ತಿಳಿ. | 

| 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


| 
| 
| ಸಾಮಯಿಕಪಾಠ ೨೫ 


ಆತ್ಮಾನಮಾತ್ಮನ್ಯವಲೋಕ್ಯಮಾನ 

ಸ್ವಂ ವರ್ಶನಜ್ಞಾನಮುಯೋ ವಿಶುದ್ಧಃ | 
ಏಕಾಗ್ರಚಿತ್ತಃ ಖಲು ಯತ್ರ ತತ್ರ, 

ಸ್ಲಿತೋಪಿ ಸಾಧುರ್ಲಭತೇ ಸಮಾಧಿಂ Il (೨೫) 


Thou, who seest thyself in thyself, are pure 
and possessed of sight and wisdom. A sage who 
contemplates his mind, attains communion howso- 


ever situated, 


ag, ಜೀವನೆ ! ಯಾರು ತನ್ನೊಳಗೇ ತನ್ನ ನಿಜಾತ್ಮನ 
ಸ್ವರೂಪವನ್ನು ಕಾಣಬಲ್ಲನೋ ಅಂತಹೆವನೇ ಶುದ್ಧನೂ 
ಸಮ್ಯುಕ್‌ದರ್ಶಿಯೂ ಸಮ್ಯಕ್‌ಜ್ಞಾ ನಿಯೂ ಆಗಬಲ್ಲನು. 
ಯಾವ ಮುನಿಯು ತನ್ನ ಚಿತ್ತವನ್ನು ಏಕಾಗ್ರತೆಯಲ್ಲಿಟ್ಟಿರು 
ತ್ತಾನೆಯೋ ಅಂತಹ ಮುನಿಯು ಸಮಾಧಿಯನ್ನು ಎಲ್ಲಿದ್ದರೆ 
ಲ್ಲಿಯೇ ಸುಲಭವಾಗಿ ಹೊಂದುತ್ತಾನೆ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
KS i ಜೈನಸಾ ಹಿತ್ಯ ಪ್ರ ಚಾರಸಂಘೆ 


ಏಕಃ ಸದಾ ಶಾಶ್ವತಿಕೋ ಮಮಾತ್ಮಾ , 
ನಿನಿರ್ಮಲಃ ಸಾಧಿಗಮಸ್ವಭಾನಃ | 

ಬಹಿರ್ಭವಾಃ ಸಂತ್ಯಸರೇ ಸಮಸ್ತಾ, 

ನ ಶಾಶ್ವತಾಃ ಕರ್ಮಭವಾಃ ಸ್ಪಕೀಯಾಃ॥ (೨೬) 


My self is ever one, :Eternal, pure, and all 
knowing in its essence. All the rest are all outside 
me, non-eternal and broughi about as results of 


one’s own Karmas. 


ag, ಜೀವನೇ! ಈ ನನ್ನ ಆತ್ಮನು ನಿತ್ಯನೂ, ನಿರ್ಮ 
ಲನೂ, ಏಕನೂ ಜ್ಞಾನಿಯೂ ಆಗಿದ್ದಾನೆ. 1ಫಾತೀಯ 
ಅಫಾತೀಯ ಕರ್ಮಗಳಿಂದ ಜನಿಸಿದ ಮಿಕ್ಕೆಲ್ಲವೂ ಅನಿತ್ಯ 
ವಸ್ತುಗಳು ನನ್ನ ಆತ್ಮನಿಂದ ಬಾಹಿರವಾಗಿವೆ. 


]ಘಾತೀಯ ಕರ್ಮಗಳು ` ಜ್ಞಾನಾನರಣೀಯ, ದರ್ಶನಾನರೆಣೀಯ, 
ನೋಹೆನೀಯೆ. ಮತ್ತು ಅಂತರಾಯ, ಅಘಾತೀಯ ಕರ್ಮಗಳು, 
ನೇದನೀಯ, ನಾಮ, ಆಯು, ಮತ್ತು ಗೋತ್ರ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೨೭ 


ಯಸ್ಯಾಸ್ತಿ SKI ವಪುಷಾನಿ ಸಾರ್ಧಂ, 

ತಸ್ಯಾಸ್ತಿ Zo ಪುತ್ರಕಲತ್ರಮಿತ್ರೈಃ | 

BAB Se ಚರ್ಮಣಿ ರೋಮಕೂಪಾಃ, 
ಕುತೋಹಿ 88 08 ಶರೀರಮಣ್ಯೇ | (೨೭) 


How can he, who is not one even with his 
own body, be connected with his son, wife, friends : 
when the skin is removed from the body, where 


would the pores remain. 


ಯಾನ ಆತ್ಮನು ತನ್ನ ಶರೀರದ ಸಂಗಡನೇ ಏಕತಾ 
ಭಾವದಿಂದಿರುವುದಿಲ್ಲವೋ ಅಂಶಹೆನನು ತನ್ನ ಪುತ್ರಮಿತ್ರ 
ಮಡದಿಯರಲ್ಲಿ ಸಂಬಂಧವನ್ನು ಹೇಗೆ ಇಟ್ಟು ಕೊಳ್ಳ ಬಲ್ಲನು ? 
ಶರೀರದಿಂದ ಚರ್ಮವನ್ನು , ಬೇರ್ಪಡಿಸಿದರೆ ಕೋಮರಂಧ್ರೆ 
ಗಳು ಮಕ್ತೆಲ್ಲಿ ಕಾಣುವುವು? 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
೨೮ ಜೈನಸಾಹಿತ್ಯ ಸ್ರ ಚಾರಸಂಘೆ 


ಸಂಯೋಗತೋ ದುಃಖಮನೇಕಭೇದಂ, 
ಯೆತೋಶುತೇ ಜನ್ಮವನೇ ಶರೀರೀ | 
ತತಸ್ತ್ರಿಥಾಸೌ ts, 

ಯಿಯಾಸುನಾ ನಿರ್ವ್ಯತಿಮಾತ್ಮನೀನಾಂ ||. (೨೮) 


The Self, encased in the body, undergoes vatia 
ous sorts of sufferings. becanse of this external 
counection. Iherefore he who desires Deliverance 
of the self should avoid this corporal contact 


through mind speech and action 


ಈ ಜೀವನು ಸಂಸಾರರೂಪಿಯಾದ ಶರೀರದ ಬಂದ 
ಯಾಗಿ ಅನೇಕ ಪ್ರಕಾರವಾದ ದುಃಖವನ್ನು ಅನುಭವಿಸು 
ತ್ತಾನೆ. ಆದ್ದರಿಂದ ಮುಕ್ಕಿಸದನಿಯನ್ನು ಬಯಸುವ ಭವ್ಯ 
ಜೀವಿಗಳೇ ಕೇಳಿ, ಕಿನಿಗೊಟ್ಟು ಕೇಳಿ! ಸಂಸಾರದ ಸಂಗಡ 
ನಿಮ್ಮ ಆತ್ಮನ ಸಂಬಂಧವನ್ನು ಮೂರು ಗುಪ್ತಿಗಳಾದ ಮನ 
ವಚನ ಕಾಯಗಳಿಂದ ದೂರವಿಡಿ. 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾವಾಯಿಕಪಸಾಠ ೨೯ 


ಸರ್ವಂ ನಿರಾಕೃತ್ಯ ವಿಕಲ್ಪ ಜಾಲಂ, 
ಸಂಸಾರಕಾಂತಾರನಿಪಾತಹೇತುಂ | 
ನಿವಿಕ್ತಮಾತ್ಮಾನಮನೇಕ್ಷ್ಯಮಾಣೋೋೊ 
ನಿಲೀಯಸೇ ತ್ವಂ ಸರಮಾತ್ಮತತ್ತಿ sell (೨೯) 


et 


Liberate Thyself from the trammels of 
doubt through which Thou art lost in this 
world.forest, Realise They-self as separate and 


absorbed in contemplation of the HighestSelf, 


ay, ಜೀವನೇ | ಮಿಥ್ಯೆ ಅನುಮಾನ ನಿಕಲ್ಬಗಳೆಂಬ 
ಭಾವನೆಗಳ ಬಲೆಗೆ ಸಿಕ್ಕಿಕೊಂಡು ನೀನು. ಸಂಸಾರವೆಂಬ 
ಘೋರಾರಣ್ಯದಲ್ಲಿ ದಾರಿ ತಪ್ಪಿದ್ದೀಯೆ. ಜಾಗ್ರತೆ ಅಲ್ಲಿಂದ 
ಬಿಡಿಸಿಕೊಂಡು ಬಾ. ನೀನು ಸರ್ವದಾ ಸರ್ವ ವಸ್ತುಗಳಿಂ 
ದಲೂ ಪ್ರತ್ಯೇಕನೆಂದು ತಿಳಿ. ನಿನ್ನ: ಅಂತರಾತ್ಮನನ್ನು ಅರಿತು 
ಸರಮಾತ್ಮನ ಧ್ಯಾನದಲ್ಲಿ ಸದಾ ನುಗ್ಗ Fond. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಹಿತ. ಪ ಸ 
೩೦ ಜೈನಸಾಹಿತ್ಯ ಪ್ರಚಾರಸಂಘೆ 


ಸ್ವಯಂ ಕೃತಂ ಕರ್ಮ ಯದಾತ್ಮನಾ ಪುರ್ಕಾ 
' ಫಲಂ ತದೀಯಂ ಲಭತೇ ಶುಭಾಶುಭಂ | 
ಪರೇಣ ದತ್ತಂ ಯದಿ ಲಭ್ಯತೇ ಸ್ಫುಟಿಂ 
ಸ್ವಯಂ: ಕೃತಂ ಕರ್ಮ ನಿರರ್ಥಕಂ ತದಾ | (೩೦) 


“What ever karmas you have performed 
previously, you experience their fruits, whether 
good or evil. If what you experiance is eaused 
by another, then the karmas you have perfor- 


med will clearly be of no effect. 


ಎಲೈ ಜೀವನೆ ! ನೀನು ನಿನ್ನ ಹಿಂದಣಕರ್ಮದ ಫಲ 
ಗಳನ್ನು (ಅದು ಶುಭವಾಗಲಿ, ಅಶುಭವಾಗಲಿ) ಅನುಭವಿಸಲೇ 
ಬೇಕು. ನಿನ್ನ ಶುಭಾಶುಭ ಫಲಗಳನ್ನು ಇತರರು ಕೊಡುವು 
ದಾದರೆ, ಆಗ ನೀನು ಮಾಡಿದ ಕರ್ಮಗಳಿಗೆ ಶಕ್ತಿಯಿಲ್ಲದಂ 
ತಾಗುತ್ತದಲ್ಲವೆ?  (ನಿರರ್ಥಕವಾಗುವುದಲ್ಲವೆ) 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕ ಪಾಠ ೩೧ 


ನಿಜಾರ್ಜಿತಂ ಕರ್ಮನಿಹಾಯ ದೇಹಿನೋ, 

ನ ಕೋಪಿ ಕಸ್ಯಾನಿ ದದಾತಿ ಕಿಂಚನ | 
ವಿಚಾರಯನ್ನೆ(ನಮನನ್ಯಮಾನಸ್ಯೂ 

ಪರೋ ದದಾತೀತಿ ವಿಮುಂಚ ಶೇಮುಹೀಂ॥ (೩೧) 


Leaving aside the self-gathered ou os 
the dweller in the body, no one gives anything 
to anyone. Think of this with a concentrated 
mind and give up the idea that their if 


another who gives. 


ಶರೀರದಲ್ಲಿ ವಾಸಿಸುವ ಆತ್ಮನಿಗೆ ಅವನು ಸ್ವಂತ ಶೇಖರಿ 
ಭ್ರದ ಕರ್ಮಗಳು ಫಲವನ್ನು ಕೊಡುವುವೇ ಹೊರತು ಬೇಕೆ 
ಯಾರೂ ಯಾವಾಗಲೂ ಯಾವ ಕರ್ಮವನ್ನೂ ಯಾರಿಗೂ 
ನೊಡಲಾರರು. ಇದನ್ನು ಜೀವನೆ ! ಸದಾ ಏಕಾಗ್ರಚಿತ್ತ 
ದಿಂದ ಚಿಂತಿಸು. ಪರರಿಂದ ನಿನಗೆ ಸಹಾಯ ದೊರಕುತ್ತದೆಂಬ 
ಸಿಮೆಯನ್ನು ಇಂದೇ ಕೊರೆ. 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
as ಜೈನಸಾಹಿತ್ಯ ಪ್ರಚಾರಸಂಘೆ 


ಯೈಃ ಪರಮಾತ್ಮಾಃಮಿತಗತಿವಂದ್ಯಃ, 
ಸರ್ವನಿವಿಕ್ತೋ ಭೃಶಮನವದ್ಯಃ l 

ಶಶ್ವದಧೀತೇ ಮನಸಿ ಲಭಂತೇ, 

ಮುಕ್ತಿನಿಕೇತಂ ವಿಭವವರಂ ತೇ Il (೩-೨) 


Such persons as those, who always meditate 
upon the High-Self, whois revered by Ami- 
tagati, who is distinct from every thing and who 
is worthy of high praise, attain ihe supreme 


bliss which abides in Salvation 


ಯಾರು ಸರ್ವದಾ ಸರ್ವ ವಸ್ತುಗಳಿಂದಲ್ಕೂ ಬೇರ್ಪಟ್ಟ 
ದ್ಹಾನೆಯೋ, ಯಾರನ್ನ ಎಲ್ಲರೂ ಮುಕ್ತಕಂಠದಿಂದ ಹೊಗ 
ಳುತ್ತಾರೆಯೋ, ಯಾರನ್ನು ಅಮಿತಗತಿಯು ನಿತ್ಯವೂ ವಂದಿ 
ಸುತ್ತಾನೆಯೋ, ಅಂಥಾ ಪರಮಾತ್ಮನನ್ನು ಧ್ಯಾನಿಸುವನರು 
ಉತ್ತಮವಾದ ಮೋಕ್ಷಸುಖವನ್ನು ಸಡೆಯುವರು- 


>C-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


ಸಾಮಾಯಿಕಪಾಠ ೩೩ 


ಇತಿ ದ್ವಾತ್ರಿಂಶತಿವೃತ್ತೈಃ, 
ಪರಮಾತ್ಮಾನಮಿಸಾಕ್ಷತೇ | 
ಯೋಕನನ್ಯಗತಜೇತಸ್ಟೋ, 

ಯಾತ್ಯಸೌ ಪದಮನ್ಯಯಂ || (೩೩) 


One ‘he who readeth these thirty two 
slokas and sees the Almighty God with in him- 
self, he becomes a pious hearted man and 
attains. Moksha for himself. 


ಯಾರು ಈ ಮೂವತ್ತೆರಡು ಶ್ಲೋಕಗಳನ್ನು ಪಠನ 
ಮಾಡುತ್ತಾನೆಯೋ, ಯಾರು ತನ್ನಂತರಾತ್ಮನಲ್ಲಯೇ ಪರ - 
ಮಾತ್ಮನನ್ನು ಕಾಣುತ್ತಾನೆಯೋ ಅವನು ಶೀಲಾಚಾರನೂ, 
Bor fs ಆಗಿ ಮೋಕ್ಷ ಪದವಿಯನ್ನು ಪಡೆಯು | 

ಶ್ರೀ ಅಮಿತಗತಾಚಾರ್ಯರ ಈ ಸಾಮಾಯಿಕಪಾಠನನ್ನು 
ಕನ್ನಡಕ್ಕೆ ಅನುವಾದಿಸುವಂತೆ ಸುನುತಿ ಸುಜ್ಜಾ ನನನ್ನು ಕೊಟ್ಟಿ 
ಜಿನವಾಣಿಯೇ ! ನಿನಗೆ ನಿನ್ನ ಈ ಜಿನಕಂದ ವಸಂತನ 
: ನಮಸ್ಕಾರಗಳು. ; 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation, Kolkata. Digitization: eGangotri. 


ನಮ್ಮಲ್ಲಿ BSR ದೊರೆಯುವ ಗ್ರಂಥಗಳು. 


t 


ಯಶೋಧರಕಾವ್ಯ (ಜನ್ನ). 1—0—0 
ಪಂಚಸ್ತೋತ್ರಸಂಗ್ರಹ 0-12-0 
ಯೋಗಾಮೃತಶತಕ.' ತ 0—6—0 
'ಯೋಗಸಾರ Ey 
ತತ್ತ್ವಾರ್ಥಸೂತ್ರ ತ 0.4.30 
ಶಾಂತ ಶೃಂಗಾರೆ ವಿಲಾಸ ` ; 0—5—0 


ಜೈನಸಾಹಿತ್ಯ ಪ್ರಜಾರಸಂಘ, 
- ಮೈಸೂರು. ; 
ಮ 


ಶ್ರೀ ಮಲ್ಲಿಕಾರ್ಜುನ ಪ್ರೆಸ್‌, ಮೈಸೂರು. 


>C-0. Bhagavad Ramanuja National Research Institute, Melukote Collection 


d 


Funding: Tattva Heritage Foundation, Kolkata. Digitization: eGangotri. 


CC-0. Bhagavad Ramanuja National Research Institute, Melukote Collection 


Funding: Tattva Heritage Foundation, Kolkata: Digitization: eGangotri. 


>C-0. Bhagavad Ramanuja National Research Institute, Melukote Collection 


